ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ 938 
ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತರಿಸಬೇಕಾದ ದಿನಾಂಕ 12-03-2020 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
sokk 
a ಪ್ರಶ್ನೆ ಉತ್ತರ 


ಅ)" ಗಂಗಾ ಕಲ್ಮಾಣ ಯೋಜನೆಯಡಿ 
ಕೊರೆಸಿರುವ ಕೊಳವೆ ಬಾವಿಗಳಿಗೆ 
ವಿದುತ್‌ ಸಂಪರ್ಕ ನೀಡಲು 
ವಿವಿಧ ವಿದ್ಯುತ್‌ ಸರಬರಾಜು 
ಕಂಪನಿಗಳು ವಿಳಂಬ 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ವಿದ್ಯುತ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಮಾಣಿ ಯೋಜನೆಯಡಿ 
ಕೊರೆಸಿರುವ ಕೊಳವೆ ಬಾವಿಗಳಿಗೆ ಆದ್ಯತೆಯ ಮೇರೆಗೆ ಗುತ್ತಿಗೆ ಆಧಾರದಲ್ಲಿ ಕಾಮಗಾರಿಗಳನ್ನು 
ಕೈಗೆತ್ತಿಕೊಂಡು ಯಾವುದೇ ವಿಳಂಬವಿಲ್ಲದೆ ವಿದ್ಯುತ್‌ ಸಂಪರ್ಕ ನೀಡಲಾಗುತ್ತಿದೆ. 


ಸ್ಥಳೀಯ ಆಕ್ಷೇಪಣೆಗಳು, ನ್ಯಾಯಾಲಯ ಪ್ರಕರಣಗಳು ಹಾಗೂ ROW ಸಮಸ್ಯೆಗಳಿಂದಾಗಿ 


ಕೆಲವೆಡೆ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಸ್ವಲ್ಪ ವಿಳಂಬ ಉಂಟಾಗಿರುತ್ತದೆ. 


ವಿದ್ಭುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಗಂಗಾ ಕಲ್ಯಾಣಿ 
ಯೋಜನೆಯಡಿ ನೋಂದಣಿಗೊಂಡ, ವಿದ್ಯುತ್‌ ಸಂಪರ್ಕ ಕಲ್ಪಿಸಿದ ಹಾಗೂ ಬಾಕಿ ಇರುವ 
ಅರ್ಜಿಗಳ ವಿವರಗಳು ಕೆಳಕಂಡಂತಿವೆ. ಬಾಕಿಯಿರುವ 6821 ಕೊಳವೆ ಬಾವಿಗಳಿಗೆ ಆದ್ಯತೆ ಮೇಲೆ 


ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಕ್ರಮ ವಹಿಸಲಾಗಿರುತ್ತದೆ. 


ವಿದ್ಯುತ್‌ ವಿ.ಸಕಂ 
ಬಾಕಿ 
ವರ್ಷದ ಅಭಿವೃದ್ಧಿ 
ನೋಂದಣಿ ಸಂಪರ್ಕ ವತಿಯಿಂದ ಲ 
ಪ್ರಾರಂಭದಲ್ಲಿ ನಿಗಮದ 
ಗೊಂಡ ಒಟ್ಟು ಇರುವೆ 
ವರ್ಷ ಬಾಕಿ ಇದ್ದ ಪಡೆದ ಬಾಕಿ ಇರುವ ವತಿಯಿಂದ ಬಾಕಿ 
ಅರ್ಜಿಗಳ | ಅರ್ಜಿಗಳು ಜಗಳ 
ಅರ್ಜಿಗಳ ಆಜನಗ ಅರುವ ಅರ್ಜಿಗಳ 
ಸಂಖ್ಯೆ ಅರ್ಜಿಗಳ ಅರ್ಜಿಗಳ 
ಸಂಖ್ಯೆ ಸಂಖ್ಯೆ 
ಸಂಖ್ಯೆ 
ಸಂಖ್ಯೆ ಸಂಖ್ಯೆ 
2016-17 12379 16775 29154 20689 8465 6322 2143 
2017-18 8465 22957 31422 23344 8078 7343 735 
2018-19 8078 28919 36997 26106 10891 10225 666 
2019-20 
(ಜನವರಿ-20 10891 11421 22312 15491 6821 6379 442 
ರ ಅಂತ್ಯ 
ಒಟ್ಟು 39813 80072 119885 85630 — — = 


Re 


ನಿಗದಿತ ಸಮಯದಲ್ಲಿ ವಿದ್ಯುತ್‌ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಿರುವ ಕೊಳವೆ 
ಸಂಪರ್ಕ ನೀಡಲು ವಿಳಂಬ | ಬ್ರಾವಗಳಗೆ ಸಮಗ್ರ ಗುತ್ತಿಗೆ ಆಧಾರದಲ್ಲಿ ಯಾವುದೇ ವಿಳಂಬವಿಲ್ಲದೆ ವಿದ್ಯುತ್‌ ಸಂಪರ್ಕ 
ಮಾಡುತ್ತಿರುವ ವಿದ್ಯುತ್‌ 
ಕಂಪನಿಗಳ ವಿರುದ್ಧ ಸರ್ಕಾರ 
ಕೈಗೊಂಡ ಕ್ರಮವೇನು? 


ನೀಡಲಾಗುತ್ತಿದೆ. 


ಈ ವಿಷಯವಾಗಿ ಸದರಿ ಕಾಮಗಾರಿಗಳ ಪ್ರಗತಿಯನ್ನು ಪ್ರತಿ ಮಾಹೆಯ ವಿವಿಧ ಹಂತದ 
ಮಾಸಿಕ ಪ್ರಗತಿ ಪರಿಶೀಲನಾ ಸಭಚೆಯಲ್ಲಿ ಪರಿಶೀಲಿಸಿ, ಆದ್ಯತೆಯ ಮೇರೆಗೆ ಕ್ರಮ ವಹಿಸಿ, 
ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ 


¥ 


ನಿರ್ದೇಶಿಸಲಾಗಿರುತ್ತದೆ. 


ಸಂಖ್ಯೆ; ಎನರ್ಜಿ 59 ಇಬಿಎಸ್‌ 2020 


ಹಕ್‌, NB 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


